ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬಾದಿತವಾಗಿರುವ ಗ್ರಾಮಗಳ ಬಗ್ಗೆ 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
234 (462) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 03 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಭಾದಿತವಾಗಿರುವ 
ಗ್ರಾಮಗಳೆಷ್ಟು; 


(ಆ) ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಎಷ್ಟು ಪ್ರಾಣ ಹಾನಿ, ಜಾನುವಾರುಗಳ ಹಾನಿ, 
ಆಸ್ಲಿ-ಪಾಸ್ಲಿಗಳು, ಬೆಳೆ ಹಾನಿಗಳು ಮತ್ತು ಮನೆಗಳು ನಷ್ಟ ಆಗಿರುತ್ತವೆ; 


(ಇ) ಇಲ್ಲಿಯವರೆಗೆ ನೀಡಿದ ಪರಿಹಾರವೆಷ್ಟು ಮತ್ತು ಪರಿಹಾರ ನೀಡಲು ವಿಳಂಬವಾಗುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಪರಿಹಾರ ನೀಡಲು ಅನುಸರಿಸುವ ಮಾನದಂಡಗಳೇನು? 


